ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ 


ಸದಸ್ಯರ ಹೆಸ 


ಕರ್ನಾಟಕ ವಿಧಾನ ಪರಿಷತ್ತು 


2438 


ಶೀ ಕೆ.ಎ. ತಿಪ್ಪೇಸ್ವಾಮಿ (ನಾಮನಿರ್ದೇಶನ. ಹೊಂದಿದವರು) 


ಉತ್ತರಿಸಬೇಕಾದ ದಿನಾಂಕ 30.03.2021. \ 
ಉತ್ತರಿಸುವವರು - ಸಣ್ಣ. ಕೈಗಾರಿಕೆ ಹಾಗೂ ವಾರ್ತಾ ಮತ್ತು ಸಾರ್ವಜನಿಕ 
ಸಂಪರ್ಕ ಸಚಿವರು. 
3 ಪ್ರಶ್ನೆ ಉತ್ತರ Answer 
ಸಂ. 
ಅ)'| ರಾಜ್ಯದಲ್ಲಿನ ಸೊಕ್ಷ್ಯ ಸಣ್ಣ ಹೌದು. Yes, 
ಮತ್ತು ಮಧ್ಯಮ | ದೇಶದ ಒಟ್ಟು ಅಭಿವೃದ್ಧಿ ಉತ್ಪನ್ನಗಳ (6೦) Among the Country’s total GDP 
ಕೈಗಾರಿಕೆಗಳು ದೇಶದ ಪೈಕಿ ಶೇ.30 ಕ್ಕಿಂತ ಹೆಚ್ಚು ಎಂ.ಎಸ್‌.ಎಂ.ಇ. MN is contributed by 
ಕೈಗಾರಿಕೆಯ: ಬೆನ್ನೆಲುಬು | ವಲಯದಿಂದ ಬರುತ್ತದೆ. sector. 
ಎನ್ನುವುಡು ಸರ್ಕಾರದ K 
ಫಿ RA 
(ಲಲಿ WUHAN 
ದೇಶದ ಒಟ್ಟು ಅಭಿವೃದ್ಧಿ 
ಉತ್ಪನ್ನಗಳ (GDP) ಪೈಕಿ 
ಶೇ.30 ರಷ್ಟು ಈ 
ವಲಯದಿಂದ 
ಬರುತ್ತಿರುವುದು ನಿಜವೇ; . 
ಆ) | ರಾಜ್ಯದಲ್ಲಿರುವ ' ಇಂತಹೆ | ರಾಜ್ಯದೆಲ್ಲಿರುವ' ಇಂತಹ ಕೈಗಾರಿಕೆಗಳನ್ನು | Government of Karnataka has 
ಕೈಗಾರಿಕೆಗಳನ್ನು ಕೈಗಾರಿಕಾ | ಕೈಗಾರಿಕಾ ಅಭಿವೃದ್ಧಿ ಪ್ರದೇಶದಲ್ಲಿ ಹೆಚ್ಚು ಹೆಚ್ಚು | ಕamed and implementing the 


ಅಭಿವೃದ್ಧಿ 'ಪ್ರದೇಶದಲ್ಲಿ ಹೆಚ್ಚು 
ಹೆಚ್ಚು ಸ್ಥಾಪಿಸಿ ಈ ಪ್ರದೇಶದ 
ಸುತ್ತಮುತ್ತಲಿನ ಜನತೆಗೆ 
ಉದ್ಯೋಗ ಕಲ್ಪಿಸಲು ರಾಜ್ಯ 
ಸರ್ಕಾರ : ರೂಪಿಸಿರುವ 
ಉತ್ತೇಜನ ಪೂರಕವಾದ 
ಸಣ್ಣ ಕೈಗಾರಿಕಾ ನೀತಿಗಳೇನು; 
(ಸಂಪೂರ್ಣ ವಿವರ 
ನೀಡುವುದು) 


ಶ್ರ 
ಸ್ಥಾಪಿಸಿ ಈ ಪ್ರದೇಶದ ಸುತ್ತಮುತ್ತಲಿನ ಜನತೆಗೆ 
ಉದ್ಯೋಗ ಕಲ್ಪಿಸಲು 
ರೂಪಿಸಿರುವ, ಉತ್ತೇಜನ ಪೂರಕವಾದ- ಸಣ್ಣ 
ಕೈಗಾರಿಕೆಗಳ ನೀತಿಗಳು ಮತ್ತು. ಇತರೆ 
ಯೋಜನೆಗಳು ಈ ಕೆಳಗಿನಂತಿವೆ. 
1.ಕರ್ನಾಟಕ ರಾಜ್ಯ ಕೈಗಾರಿಕಾ ನೀತಿ 2020-25 
ರಂತೆ , ಕೆಳಕಾಣಿಸಿದ. ಪ್ರೋತ್ಸಾಹ ಮತ್ತು 
ರಿಯಾಯಿತಿ " ಸೌಲಭ್ಯ ನ್ನು ಅರ್ಹ 
ಕೈಗಾರಿಕೆಗಳಿಗೆ ನೀಡಿ ಉತ್ತೇಜಿಸಲಾಗುತ್ತಿದೆ. 
|. ಮುದ್ರಾಂಕ ಶುಲ್ಕ ವಿನಾಯಿತಿ 


2. ನೋಂದಣಿ ಶುಲ್ಕ ರಿಯಾಯಿತಿ. 

3. ಬಂಡವಾಳ ಹೂಡಿಕೆ ಸಹಾಯಧನ 

4. ಕಿರು ಮತ್ತು ಸಣ್ಣ ಕೈಗಾರಿಕೆಗಳಿಗೆ 
ವಿದ್ಮುತ್‌ ಸಹಾಯಧನ 

5. ಭೂ ಪರಿವರ್ತನಾ ಶುಲ್ಕ ಮರುಪಾವತಿ. 

6. ರಫ್ಲು ಆದಾರಿತ ಘಟಕಗಳಿಗೆ 
ರಿಯಾಯಿತಿ. 

7. ತ್ಯಾಜ್ಯ ಸಂಸ್ಕರಣಾ ಘಟಕಗಳ ಸ್ಥಾಪನೆಗೆ 
ಸಹಾಯಧನ. 


8. ವಿದ್ಯುತ್‌ ತೆರಿಗೆ ವಿನಾಯಿತಿ 
ತಾಂತ್ರಿಕ ಉನ್ನಶೀಕರಣ, ಗುಣಮಟ್ಟ 


following policies and schemes for 
the development of MSMEs in the 
State. 


1. Under Karnataka Industrial 
Policy 2020-25 the. following 
incentives and concessions are 
being offered for new/ 
expansion/ modernization and 
diversification of MSMEs. 


1. Investment promotion 
subsidy 
2. Exemption from Stamp 


duty registration 

3. Registration fee concession. 

4. Reimbursement of NA 
conversion fee 

5. Power subsidy to. micro & 
small industries 

6. Effluent treatment 
subsidy 

7. Electricity tax exemption 

8. Incentives to Export 

° oriented units. 


plant 


ಪ್ರಮಾಣ ಪತ್ರ ಸಹಾಯಧನ 

10. ಮಳೆ ನೀರುಕೊಯ್ದು /. ಸಂರಕ್ಷಣೆ 
ಸಹಾಯಧನ 

11. ತಂತ್ರಜ್ಞಾನ ಉನ್ನತೀಕರಣಕ್ಕೆ ಬಡ್ಡಿ 
ಸಹಾಯಧನ 


. ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿಗಳ 
ಉದ್ಯೋಗ ಸೃಜನಾ ಯೋಜನೆಯಡಿ ನಗರ 
ಮತ್ತು ಗ್ರಾಮೀಣ ಪ್ರದೇಶಗಳಲ್ಲಿ 


ಕೈಗಾರಿಕೆಗಳನ್ನು ಸ್ಥಾಪಿಸಲು ಗರಿಷ್ಟ ಸಾಲ" 


ರೂ. 25 ಲಕ್ಷಗಳವರೆಗೆ ಬ್ಯಾಂಕ್‌ಗಳ 
ಮೂಲಕ ಸಾಲ "ಸೌಲಭ್ಯ ಒದಗಿಸಿ ಸಣ್ಣ 
ಉದ್ಯಮಗಳನ್ನು ಸ್ಥಾಪಿಸಿ ಸ್ವಯಂ 
ಉದ್ಯೋಗ ಕೈಗೊಳ್ಳಲು ಅನುಕೂಲ 
ಒದಗಿಸಲಾಗುವುದು ಹಾಗೂ ಯೋಜನಾ 
ವೆಚ್ಚದ ಮೇಲೆ ಶೇ. 15 ರಿಂದ ಶೇ.35 


ರವರೆಗೆ ಗರಿಷ್ಟ ರೂ.3.75 ಲಕ್ಷದಿಂದ 
ರೂ.8.75 ಲಕ್ಷದವರೆಗೆ ಸಹಾಯಧನ 
ನೀಡಲಾಗುತ್ತಿದೆ. 


ಕರ್ನಾಟಕ ರಾಜ್ಯ ಹಣಕಾಸು ಸಂಸ್ಥೆಯ 
ಮೂಲಕ ಸೂಕ್ಷ್ಮ ಮತ್ತು ಸಣ್ಣ ಕೈಗಾರಿಕೆಗಳು 
ಸ್ಥಾಪಿಸಲು ರೂ.5.00 ಕೋಟಿಗಳವರೆಗೆ 
ಸಾಲ ಪಡೆದು ನಿಗದಿತ ಸಮಯದಲ್ಲಿ 
ಮರುಪಾವತಿ ಮಾಡಿದ ಅತಿ ಸಣ್ಣಿ ಮತ್ತು 
. ಸಣ್ಣ ಕೈಗಾರಿಕಾ ಘಟಕಗಳಿಗೆ 5 ವರ್ಷಗಳ 
ಅವಧಿಗೆ ಶೇಕಡ 6 ರಂತೆ ಬಡ್ಡಿ 
ಸಹಾಯಧನ ನೀಡಲಾಗುವುದು. 

ಪರಿಶಿಷ್ಟ' ಜಾತಿಯ ಮತ್ತು ಪರಿಶಿಷ್ಟ 
ಪಂಗಡದ ಉದ್ಯಮಶೀಲರಿಗೆ ವಿಶೇಷ ಘಟಕ 
ಉಪಯೋಜನೆ ಮತ್ತು ಗಿರಿಜನ 
- ಉಪಯೋಜನೆಯಡಿಯಲ್ಲಿ ಶೇ 75 
ರಿಯಾಯಿತಿ ದರದಲ್ಲಿ ಕೈಗಾರಿಕಾ 
ನಿವೇಶನಗಳನ್ನು (ಗರಿಷ್ಟ 2 ಎಕರೆ) ಮತ್ತು 


ಕೈಗಾರಿಕಾ ಶೆಡ್‌ಗಳನ್ನು ನೀಡಲಾಗುತ್ತಿದೆ. 

ಪರಿಶಿಷ್ಠ ಜಾತಿಯ ಮತ್ತು ಪರಿಶಿಷ್ಟ 
ಪಂಗಡದ ಉದ್ಯಮಶೀಲರಿಗೆ ವಿಶೇಷ ಘಟಕ 
ಉಪಯೋಜನೆ ಮತ್ತು ಗಿರಿಜನ 
ಉಪಯೋಜನೆಯಡಿಯಲ್ಲಿ ಸ್ವಯಂ 


ಉದ್ಯೋಗ ಕೈಗೊಳ್ಳಲು ಗರಿಷ್ಟ ರೂ.10 
ಲಕ್ಷ ಯೋಜನಾ ವೆಚ್ಚದ ಮೇಲೆ ಶೇ 60 


ರಷ್ಟು ಗರಿಷ್ಟ ರೂ.5.00 ಲಕ್ಷ ಸಹಾಯಧನ 
ನೀಡಲಾಗುತಿದೆ. 
ಪರಿಶಿಷ್ಟ ಜಾತಿಯ ಮತ್ತು ಪರಿಶಿಷ್ಟ! 


. Subsidy to 


9. Technology upgradation, 
quality certification 
subsidy. 


10. Rain Water poses J 
conservation subsidy 

11. Interest subsidy for 
technology upgradation 


. Prime Minister’s 
Employment Generation 
Programme: ‘ Under ‘this 


scheme financial assistance to 
the projects upto Rs.25 lakh 
for manufacturing sector and 
to the projects uptoRs. 10 lakh 
for Service Sector is extended 
in the form of loan through 
various banks. Subsidy 
percentage is 15% to 35%. 
Max subsidy available is 3.75 
lakhs to 8.75 lakhs. 


. 6% interest subsidy is given to 


entrepreneurs desiring to 
establish micro and small 
enterprises availing loan from 
Karnataka State Finance 
Corporation for a period of 5 
years. The max loan amount is 
Rs.5.00 crore. 


Under SCSP/ TSP scheme 
Industrial sites/Plots/sheds 
will be allotted at 75% 
subsidized rate to SC/ST 
entrepreneurs by the 
Karnataka Industrial Areas 
Development Board / 
Karnataka State Small Scale 
ndustries Corporation. The 
maximum extent land to be 
considered for allotment at 
subsidized rate is 2 acres, 


micro 
enterprises/ artisan on loan 
availed from banks. Under 
this scheme financial 
assistance will be given in the 
form of loan through financial 
institutions/ Commercial 


ಪಂಗಡದ ಮೊದಲ ಪೀಳಿಗೆಯ 
ಉದ್ಯಮಿದಾರರು ಬ್ಯಾಂಕ್‌/ ಹಣಕಾಸು 
ಸಂಸ್ಥೆಗಳಿಂದ ಸಾಲ ಪಡೆದು ಸ್ಥಾಪಿಸುವ 
ಹೊಸ ಘಟಕಗಳಿಗೆ ಗರಿಷ್ಟ ರೂ.200 
ಕೋಟಿ ಯೋಜನಾ ವೆಚ್ಚದಲ್ಲಿ The Debt 
Equity Ratio 21 ಪ್ರಕಾರ (2/3 ರಷ್ಟು 
ಬ್ಯಾಂಕ್‌/ ಹಣಕಾಸು ಸಂಸ್ಥೆಗಳಿಂದ ಸಾಲ 
ಮತ್ತು 1/3 ಪ್ರವರ್ತಕರ ಬಂಡವಾಳ) 
ಘಟಕಕ್ಕೆ ಪ್ರವರ್ತಕ ಬಂಡವಾಳ ಹೂಡಿಕೆಯ 
13 ರಲ್ಲಿ ಶೇ.50 ರಷ್ಟು ಬಡ್ಡಿರಹಿತ ಗರಿಷ್ಟ 
ರೂ.33 ಲಕ್ಷ ಸಾಫ್ಟ್‌ ಸೀಡ್‌ ಕ್ಯಾಪಿಟಲ್‌ 
ಆರ್ಥಿಕ ಸಹಾಯ ನೀಡಲಾಗುತ್ತಿದೆ. 


banks, Co-operative banks, 
Regional Rural Banks 
(excluding Credit. co-operative 
societies) for the projects upto 
Rs. 10 lakhs to SC/ST 
entrepreneurs for setting up 
\Micro/small enterprises. The 
subsidy given under this 
scheme by Government is 60% 
limited to maximum of Rs.5.00 
- lakhs. 


6. ‘Soft seed capital assistance 
to micro and small 
enterprises. Under this 
‘scheme, financial assistance to 
‘the extent of 50% of 1/3 of 
promoter’s contribution will be 
given to SC/ST first generation 
entrepreneurs, intending to 
start new enterprises by 


availing loan from banks. Soft |. 


maximum 
will be 


‘seed’ capital of 
Rs.33.00 lakh 
sanctioned for the projects 
with less than Rs.2.0 crore 
investments on plant and 
machinery and Debt Equity 
ratio of 2:1. 


ಕರ್ನಾಟಕ ಕೌಶಲ್ಯ ಅಭಿವೃದ್ಧಿ 


ಪೋರ್ಟಲ್‌ನಲ್ಲಿ ಮಾನ್ಯತೆ ನೀಡುವ ಪ್ರಿಯೆ 
ಜಾರಿಯಲ್ಲಿದ್ದು ಇದುವರೆಗೆ 282 ಖಾಸಗಿ 


ಇ) ಕ್ಷೇತದಲ್ಲಿ ಗಾಮಾಂತರ | ಈ ನಿಟ್ಟಿನಲ್ಲಿ In this direction MoUs havt been signed 
ಮತ್ತು ಹಳ್ಳಿಗಾಡಿನಿಂದ | ನಿಗಮದ ವತಿಯಿಂದ ಈಗಾಗಲೇ ಕೆಲವು| by KSDC with few industrial institution 
ಬಂದಿರುವ ಕೌಶಲ್ಯರಹಿತ | ಕೈಗಾರಿಕಾ ಸಂಸ್ಥೆ / ಸಂಘಗಳಾದ | and association viz ELCIA/Flipkart- 

» ್ಸ ್ಸೃ ್ಥ ; 
ಮತ್ತು sdೆ-ಮುರಿತ | ELCIA/Flipkart-Instrakart / Mysore | PSK ndustniat 
A 4 X Fh ssociation, ESDM Cluster eto. Action is 
ಉದ್ದೋಗಿ A ತರಬೇತಿ | Industrial nan. ESDM taken to impart skill under emerging 
ನೀಡಲು ಪ್ರತಿಯೊಂದು | €॥ust: ಮತ್ತು ಇತರೆ ಸಂಸ್ಥೆಗಳೊಂದಿಗೆ | ಎk॥5 and placement thereof. No separate 
ಕೈಗಾರಿಕಾ ಅಭಿವೃದ್ಧಿ | ಒಡಂಬಡಿಕೆಯನ್ನು ಮಾಡಿಕೊಳ್ಳುತ್ತಿದ್ದು, | Skill Development Institution have been 

ವಲಯದಲ್ಲಿ Skill | ಇವರುಗಳಿಂದ ಉದಯೋನ್ಮುಖ ಕೌಶಲ್ಯ | opened by KSDC. 
De vEldpGent Mists SR ಭು A Further, the process of registration of 
ಮ ದ ಸ ಮ Nes ಕಶಲ್ಯ govt. and private Training Partners in 
ಪಿಸಿ i ಇಲ್ಲದಿದ್ದಲ್ಲಿ, | ಅಭವೃದ್ದಿ ಬ ಸ s°” | kaushalkar web portal by KSDC is on. So 
ಈ ಬಗ್ಗೆ ಸರ್ಕಾರ ಯಾವ | ಕೌಶಲ್ಯ ಅಭಿವೃದ್ಧಿ ಸಂಸ್ಥೆಗಳನ್ನು | ್ಠ: 282 private training partners have 
ಕ್ರಮ ಕೈಗೊಂಡಿದೆ? ತೆರೆಯಲಾಗಿರುವುದಿಲ್ಲ. NE accredited. In these VTPs 375 training 
ಇದಲ್ಲದೇ, ಕರ್ನಾಟಕ ಕೌಶಲ್ಯ ಅಭಿವೃದ್ಧಿ centres have been accredited. Short term 
ನಿಗಮದಿಂದ ಸರ್ಕಾರಿ ' ಹಾಗೂ ಖಾಸಗಿ | raining is being imparted by these 
ತರಬೇತಿ ಸಂಸೆಗಳಿಗೆ ಕೌಶಲ್‌ಕಾರ್‌ ವೆಬ್‌ | ining centres. Furthermore there are 62 
Ly 


active training centres have been 
accredited by Gol norms in the State 


under PMKVY and short term taining is 


ತರಬೇತಿ ಸಂಸ್ಥೆಗಳು "ಮಾನ್ಯತೆ ಪಡೆದಿವೆ. ಈ Theing imparted by these centres. 
ಸಂಸ್ಥೆಗಳಲ್ಲಿ 375 ತರಬೇತಿ ಕೇಂದಗಳಿಗೆ 

ಮಾನ್ಯತೆ ನೀಡಲಾಗಿದೆ. ಸದರಿ. ತರಬೇತಿ | Government ToolRoom_and Training 
ಸಂಸ್ಥೆಳ ಮೂಲಕ ವಿವಿಧ ವೃತ್ತಿಗಳಲ್ಲಿ | Center (GTTC 


ಅಲ್ಲಾವಧಿ ಕೌಶಲ್ಯ ತರಬೇತಿ ಕಾರ್ಯಕ್ರಮವನ್ನು 
ಕೈಗೊಳ್ಳಲಾಗುತ್ತಿದೆ. ಮುಂದುವರೆದು, ರಾಜ್ಯದಲ್ಲಿ 
62 ಸಕ್ರಿಯ ಪಿಎಂಕೆಕೆವೈ ತರಬೇತಿ ಕೇಂದ್ರಗಳಿಗೆ 
ಕೇಂದ್ರ ಸರ್ಕಾರದ ಮಾನದಂಡಗಳನ್ವಯ 
ಮಾನ್ಯತೆ ನೀಡಲಾಗಿದ್ದು ಇವುಗಳಲ್ಲಿಯು 
ಅಲ್ಲಾವಧಿ ಕೌಶಲ್ಯ ತರಬೇತಿ ಕಾರ್ಯಕ್ರಮವನ್ನು 
ಕೈಗೊಳ್ಳ ಲಾಗುತ್ತಿದೆ. 
ಸನ ಉಪಕರಣಗಾರ ಮತ್ತು ತರಬೇತಿ ಕೇಂದ್ರ 
(ಜಿಟಿಟಿಸಿ)ಿ 24 ಜಿಟಿಟಿಸಿ ಗಳಲ್ಲಿ ಅಲ್ಲಾವಧಿ 
ಹಾಗೂ ದೀರ್ಫಾವಧಿ ಕೌಶಲ್ಯ ತರಬೇತಿಗಳನ್ನು 
ನೀಡಲಾಗುತ್ತಿದೆ. ಈ ಜಿಟಿಟಿಸಿ” ಕೇಂದ್ರಗಳೆ ಪೈ 
ಸೀಮೆ ಹಾಗೂ ಡಿಸೈನ್‌ ಟಕ್‌ ಸಂಸ್ಥೆ ಗಳ 
ಹಹೋಗದೊಂದಿಗೆ 4 ಮೆ ಡಾಸಲ್ಫ್‌ 
ಮ 4 ಹಾಗೂ ಮೆ ಪಿಟಿಸಿ 
ಸಹಯೋಗದೊಂದಿಗೆ 7 ಒಟ್ಟು 15 ಶ್ರೇಷ್ಠತಾ 
ಕೇಂದ್ರಗಳನ್ನು ಸಾರ್ವಜನಿಕ ಖಾಸಗಿ 
ಸಹಭಾಗಿತ್ವದೊಂದಿಗೆ ಒಡಂಬಡಿಕೆ 
ಮಾಡಿಕೊಂಡು ಪ್ರಾರಂಭಿಸಲಾಗಿದೆ. ಇವುಗಳಲ್ಲಿ 
ಕೈಗಾರಿಕೆಗಳ ಅಗತ್ಯ ವೃತ್ತಿಗಳ 
ಬೇಡಿಕೆಗಳಿಗನುಸಾರ ಮಾನವ ಸಂಪನ್ನೂಲ 
'ಒದಗಿಸಲು ಕೌಶಲ್ಯ ತರಬೇತಿಯನ್ನು ನೀಡಿ 
ಉದ್ಯೋಗ ನಿಯು ಬುಕಿಗೊಳಿಸಲಾಗುತ್ತಿದೆ 
ಕರ್ನಾಟಕ ಜರ್ಮನ್‌ ತಾಂತಿಕ ತರಬೇತಿ ಸಂಸ್ಥೆ 
(ಕೆಜೆಟಿಟಿಐ) ರಾಜ್ಯದಲ್ಲಿನ 5 
ಕೇಂದ್ರಗಳಲ್ಲಿ ಕೈಗಾರಿಕೆಗಳ ಅಗತ್ಯ 
ಬೇಡಿಕೆಗಳಿಗಮುಸಾರ ಅಲ್ಪಾವಧಿ” rk 
ದೀರ್ಫಾವಧಿ ಕೌಶಲ್ಯ ತರಬೇತಿ ನೀಡಲಾಗುತ್ತಿದೆ. 


ರಾಷ್ಟೀಯ ಗಾಮೀಣ ಜೀವನೋಪಾಯ 
ಅಭಿಯಾನ  (ಎನ್‌.ಆರ್‌.ಎಲ್‌.ಎಂ) ಕೇಂದ್ರ 
ಪುರಸ್ಕೃತ ಯೋಜನೆಯಾದ ಡಿಡಿಯು-ಜಿಕೆವೈ 
ರಡಿ ರಾಜ್ಯದಲ್ಲಿ 62 ಸಕ್ರಿಯ ಯೋಜನಾ 
ಅನುಷ್ಠಾನ ಏಜೆನ್ಸಿಗಳಿಗೆ ಕೇಂದ್ರ ಸರ್ಕಾರದ 
ಮಾರ್ಗಸೂಚಿಯನುಸಾರ ಮಾನ್ಯತೆ ನೀಡಿದ್ದು 
ಇವುಗಳಲ್ಲಿ ಗ್ರಾಮೀಣ ಯುವ ಜನತೆಗೆ ಕೌಶಲ್ಯ 
ತರಬೇತಿಯನ್ನು ನೀಡಲಾಗುತ್ತಿದೆ. ರಾಜ್ಯದಲ್ಲಿನ 


pe 
ಸಹ 


33 ಆರ್‌ಸೆಟಿ/ರೂಡ್‌ಸೆಟಿ ಗಳಲ್ಲಿಯು ಸಹ 
ಕೌಶಲ್ಯ ತರಬೇತಿಯನ್ನು ನೀಡಲಾಗುತ್ತಿದ್ದು 
ತರಬೇತಿ ಪೂರ್ಣಗೊಂಡ ನಂತರ ಸ್ವಯಂ 
ಉದ್ಯೋಗ ಹೊಂದಲು ಬ್ಯಾಂಕ್‌ ಸಾಲ 


Short term and long term training are 
imparted in all the 24 GTTCs. In these 
GTTCs of the Stae 4 Centres of 
Excellence have been started under 
Public Private Partnership of SIEMENS 
and Design Tech, 4 with DASSULT and 
7 with PTC and Design Tech. In all there 
are 15 CoEs sanctioned and MoUs have 
been signed. In these CoEs courses as per 


Industry demand are thought for 
supplying the human resources of 
industries. 

Karnataka German Technical 


Training Institute ( KGTTI) 
There are 5 KGTTI centres in the State 


and Short term and long term training is 
imparted as per Industry demand for 


supply of human resources to the 
industries. 
National Rural Livelihood Mission 
{NRLM) 


Under the centrally sponsored scheme of 
DDUGKY short term vocational training 
is imparted for rural youth through 62 
active Programme Implementing 
Agencies (PIAs) which have been 
accredited as per Gol guidelines. There 
are 33 RSETI/RUDSETIs in the State for 
imparting skill training. After completion 
of the training placement is done or 
candidates are helped to get bank loan for 
self employment. 


National Urban Livelihood Mission 
(NULM) 


Under the Employment through Skill 


Training and ‘Placement (ESTP) 
component of NULM which is centrally 
sponsored scheme. There are 35 
Programme Implementing Agencies 


(PIAs) for imparting skill taining to the 
urban youth. 


py I, 


ಪಡೆಯಲು ಸಹಾಯ ನೀಡಲಾಗುತ್ತಿದೆ. 

ರಾಷ್ಟ್ರೀಯ ನಗರ ಜೀವನೋಪಾಯ ಅಭಿಯಾನ 
(ಎನ್‌.ಯು.ಎಲ್‌.ಎಂ) ಕೇಂದ್ರ ಪುರಸ್ಥತ 
ಯೋಜನೆಯಾದ ಎನ್‌.ಯು.ಎಲ್‌.ಎಂ.ರಡಿ 
ಕೌಶಲ್ಯ ತರಬೇತಿ ಮೂಲಕ ಉದ್ಯೋಗ ಮತ್ತು 
ಸ್ಥಳೆ ನಿಯುಕ್ತಿ ಉಪ ' ಘಟಕದಡಿ ಒಟ್ಟು 35 


.| ಖಾಸಗಿ ಯೋಜನಾ ಅನುಷ್ಠಾನ ಏಜೆನ್ಸಿಗಳಿಗೆ 
'| ಮಾನ್ಯತೆ ನೀಡಿದ್ದು . ಇವುಗಳಿಂದ ನಗರ 


ಪ್ರದೇಶದ: ಯುವ. ಜನತೆಗೆ ಕೌಶಲ್ಲ 


ಸಿಬಿ 57 ಸಿಎಸ್‌ಸಿ 2021 


$ 
ತರಬೇತಿಯನ್ನು ನೀಡಲಾಗುತ್ತಿದೆ. | 


